ಕನಾನಟಿಕ ವಿಧಾನ ಪರಿಷತ್ತು 


ಚಕ್ಕ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ. 


156 


ಸದಸ್ಯರ ಹೆಸರು 


ಶ್ರೀ ಪ್ರದೀಪ್‌ ಶೆಟ್ಟರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 


'ಉತರಿಸಬೆಣಾದ ದಿನಾಂಕ 


22.09.2021 


ಉತ್ತರಿಸುವ ಸಚಿವರು 


ಕಂದಾಯ ಸಚಿವರು 


ಪ್ರಶ್ನೆ 


ಧಾರವಾಡ, ಗದಗ ಮತ್ತು ಹಾಪೇರಿ 
ಜಿಲ್ಲೆಗಳಲ್ಲಿ 2018 ರಿಂದ 2021ನೇ ಸಾಲಿನಲ್ಲಿ 
ಕಂದಾಯ ಇಲಾಖೆಯ ಅಧೀನದಲ್ಲಿ ಬರುವ 
ಜಮೀನಿನ ಪೋಡಿ ಮಾಡಲು ಸಲ್ಲಿಕೆಯಾಗಿ 


| ರುಷಂತಹ-.--ಅಜಿೀಗಳ -- ಮಾಹಿತಿಯನ್ನು. 


ಭೂಮಾಪನ ಇಲಾಖೆಯಲ್ಲಿ ಧಾರವಾಡ, ಗದಗ ಮತ್ತು 
ಹಾವೇರಿ ಜಿಲ್ಲೆಗಳಲ್ಲಿ 2018 ರಿಂದ 2021ನೇ ಸಾಲಿನಲ್ಲಿ 
ತತ್ಕಾಲ್‌.. ಪೋಡಿ. ಕೋರಿ. ಸಲ್ಲಿಕೆಯಾಗಿರುವ. ಅರ್ಜಿಗಳ |. 


ನೀಡುವುದು; ಪ್ರಗತಿ ತಾಲ್ಲೂಕುವಾರು ಮತ್ತು ಶೇಕಡಾವಾರು 
ಆ) | ಸದರಿ ಜಿಲ್ಲೆಗಳಲ್ಲಿ ಜಮೀನಿನ ಪೋಡಿ ವಿವರವನ್ನು ಅನುಬಂಧದಲ್ಲಿ ನೀಡಿದೆ. 
ಮಾಡಲು ಸಲ್ಲಿಕೆಯಾಗಿರುವ ಅರ್ಜಿಗಳು 
ಶೇಕಡಾವಾರು ಎಷ್ಟರ ಪ್ರಮಾಣದಲ್ಲಿ 
ವಿಲೇವಾರಿಯಾಗಿರುತ್ತವೆ; 
ಇ) | ಜಮೀನಿನ "ಪೋಡಿ -: ಮಾಡಲು ಸಲ್ಲಿಕೆ ತತ್ಕಾಲ್‌ ಪೋಡಿ ಪ್ರಕರಣದ: ವಿಲೆವಾರಿಯಲ್ಲಿ, 
ಯಾಗಿರುವಂತಹ ಅರ್ಜಿಗಳು ಸಲ್ಲಿಸಿದ | ಅಧಿಕಾರಿ/ನೌಕರರು ವಿಳಂಬ ಮಾಡಿರುವ ಬಗ್ಗೆ 


ನಂತರ ನಿಗದಿತ ಕಾಲಾವಧಿಯೊಳಗೆ ಅರ್ಜಿ 
ಯನ್ನು ವಿಲೇವಾರಿ ಮಾಡಲು ವಿಫಲರಾದ 
ಅಧಿಕಾರಿಗಳ ವಿರುದ್ದ ಸರ್ಕಾರ ಯಾವ 
ರೀತಿಯ ಕ್ರಮ ಕೈಗೊಂಡಿದೆ? 


ನಿರ್ದಿಷ್ಟ ದೂರುಗಳು ಸ್ಮೀಕೃತವಾದಲ್ಲಿ ತಕ್ಷಣ 
ಸಂಬಂಧಿಸಿದ ಪ್ರಾದೇಶಿಕ" ಭೂದಾಖಲೆಗಳ ಜಂಟಿ 
ನಿರ್ದೇಶಕರು/ ಭೂದಾಖಲೆಗಳ ಉಪ ನಿರ್ದೇಶಕರು 
ಗಳಿಂದ ತನಿಖಾ ವರದಿ ಪಡೆದು, ಇಲಾಖಾ ವಿಚಾರಣೆ 
ಯನ್ನು ನಡೆಸಿ, ತಪ್ಪಿಕಸ್ಮ ನೌಕರರ ವಿರುದ್ಧ ಶಿಸ್ತು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 

ಅದರಂತೆ ಅಳತೆ ಪ್ರಕರಣಗಳ ವಿಲೇವಾರಿ ವಿಳಂಬ 
ಮಾಡಿರುವ 'ಮತ್ತು ಕಡಿಮೆ ಪ್ರಗತಿ ಸಾಧಿಸಿರುವ 
ಧಾರವಾಡ ಜಿಲ್ಲೆಯ -03, ಗದಗ ಜಿಲ್ಲೆಯ -2 ಮತ್ತು 
ಹಾವೇರಿ ಜಿಲ್ಲೆ: ಯಲ್ಲಿ 2 ಅಧಿಕಾರಿಗಳ ವಿರುದ್ಧ ಇಲಾಖಾ 
ವಿಚಾರಣೆ ನಡೆಸಿ ಈಗಾಗಲೇ ಶಿಸ್ತು ಕ್ರಮ ಕೈಗೊಳ್ಳ 
ಲಾಗಿದೆ. 


ಸಂಖ್ಯೆ: ಕಂಇ 155 ಎಸ್‌ಎಸ್‌ಸಿ 2021 


po 
ಚ 
ರ್‌.ಅಶೋತ) 
ಕಂದಾಯ ಸಚಿವರು 


ಅಮುಬಂಧ-1 


LAQ-1156 


ಧಾರವಾಡ, ಗದಗ ಮತ್ತು ಹಾಷೇರಿ ಜಿಲ್ಲೆಗಳಲ್ಲಿ ಸನ್‌ 2018 ರಿಂದ 2021ನೇ ಸಾಲಿನಲ್ಲಿ 
ಸ್ವೀಕೃತವಾದ ತತ್ಕಾಲ್‌ ಪೋಡಿ ಅರ್ಜಿಗಳ ತಾಲ್ಲೂಹುವಾರು & ಶೇಕಡಾಖಬಾರು ಪ್ರಗತಿ ವಿಷರ 


Total 


ಜಿಲ್ಲೆ ತಾಲ್ಲೂಸು ನ ಸ್ನೀಕೃತಿ | ಒಟ್ಟು | ವಿಲೇ | ಬಾಕಿ ಪಸಾಣ್ಞಾನನು 
ಗದಗ ಸರಗುಂದ 117 572 689 567 122 82 
ಗದಗ ರೋಣ 351 1249 1600 | 1198 402 75 
ಗದಗ ಗದಗ 387 1720 2107 | 1808 299 86 
ಗದಗ ಶಿರಹಟ್ಟಿ 136 504 640 543 97 85 
ಗದಗ ಮುಂಡರಗಿ 302 1094 1396 | 1171 225 84 
ಗದಗ ಗಜೀಂದ್ರಗಡ 166 529 695 528 167 76 
ಗದಗ ಲಕ್ಟೇಶ್ಯರ 138 566 704 566 138 80 
ಗದಗ Total 1597 6234 | 7831 | 6381 1450 81% 
ಧಾರವಾಡ ಧಾರವಾಡ 184 904 1088 750 338 69 
ಧಾರವಾಡ ನಪಲಗುಂದ 107 741 848 663 185 78 
ಧಾರವಾಡ ಹುಬ್ಮಲ್ಲಿ 165 914 1079 855 224 79 
ಧಾರವಾಡ ಕಲಘಟಗಿ 159 889 1048 790 258 75 
-- ಧಾರವಾಡ. |... ಕುಂದಗೋಳ | 152 | 1064 1216.) 969 | 27 | 80 
ಧಾರವಾಡ | ಹುಬ್ಬಳ್ಳಿ ನಗರ 5 123 128 63 65 49 
ಥಾರವಾಡ ಅಳ್ನಾವರ 26 77 103 65 38 63 
ಧಾರವಾಡ ಅಣ್ಣಿಗೇರಿ 40 291 331 296 35 89 
ಧಾರವಾಡ ಹ 104 288 392 363 29 93 
ಧಾರವಾಡ ken 89 281 370 327 43 ೧A 
ಸ 1031 5572 | 6603 | 5141 | 1462 78% 
ವ ಶಿಗ್ರಾಂವ್‌ 426 593 1019 854 165 84 
ಹಾವೇರಿ ಸವಣೂರು 364 460 824 652 172 79 
ಹಾವೇರಿ ಹಾನಗಲ್‌ 328 1027 1355 | 1079 276 80 
ಹಾವೇರಿ ಹಾವೇರಿ 235 757 992 797 195 80 
ಹಾವೇರಿ ಬ್ಯಾಡಗಿ 119 218 337 261 76 77 
ಹಾವೇರಿ ಹಿರೇಕೆರೂರು 121 369 490 364 126 74 
ಹಾವೇರಿ ರಾಣಿಬೆನ್ನೂರು 279 1067 1346 1146 200 85 
ಹಾವೇರಿ ರಟ್ಟೀಹಳ್ಲಿ 135 EN le# KN 
ಹಾವೇರಿ 2007 | 4834 | 6841 | 5507 | 1334 80% 


